ಕರ್ನಾಟಕ ವಿಧಾನ ಪರಿಷತ್ತು 


3) ಉತ್ತರಿಸುವ ದಿವಾಂಕ: 
4) ಉತ್ಪರಿಸುವವರು 


: 1518 

: ಶ್ರೀ ಸುನೀಲ್‌ ಗೌಡ ಬಸನ ಗೌಡ ಪಾಟೀಲ್‌ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

H 18-03- 2021 

: ಮಾನ್ಯ ಮುಖ್ಯಮಂತ್ರಿಗಳು 


EN 


ಉತ್ತರ 


ಅ) 


ಬೆಲೆಗಳಲ್ಲಿ ಹೆಚ್ಚಳವಾಗಿ ಸಾಮಾನ್ಯ 
ಜನರಿಗೆ ಬಹಳ ತೊಂದರೆ 
ಉಂಟಾಗಿರುವುದು ಸರ್ಕಾರದ ಗಮನಕ್ಕೆ 


| ಬಂದಿದೆಯೇ; ಬಂದಿದ್ದರೆ, ಬೆಲೆ ಹೆಚ್ಚಳ 


ತಡೆಯಲು, ಸರ್ಕಾರ ಏನಾದರೂ 
ಕ್ರಮಗಳನ್ನು ಕೈಗೊಂಡಿದೆಯೇ; ಈ 
ಕುರಿತು ಸರ್ಕಾರದ ನಿಲುವೇನು; 


ದನ್‌ ದನಾ "ಪಟ್ರೋಲ್‌ ಮತ್ತು ಡೀಸೆಲ್‌ ಹೌದು 


ಪೆಟ್ರೋಲ್‌ ಮತ್ತು ಡೀಸೆಲ್‌ಗಳ ಬೆಲೆಯು ಮಾರುಕಟ್ಟೆ 
ಆಧಾರಿತವಾಗಿದ್ದು, ಅವುಗಳ ಮಾರಾಟದ ಬೆಲೆಯಲ್ಲಿ 
ದಿನೇದಿನೇ ಬದಲಾವಣೆಗಳಾಗುತ್ತಿದೆ. ಮೂಲ ಬೆಲೆಯಲ್ಲಿ 
ಹೆಚ್ಚಳವಾದಾಗ . ಅವುಗಳ ಮಾರಾಟದ ತೆರಿಗೆ 
ಹೆಚ್ಚಳವಾಗುತ್ತದೆ. ದಕ್ಷಿಣದ ರಾಜ್ಯಗಳಿಗೆ ಹೋಲಿಸಿದಾಗ 
ಕೇರಳ ರಾಜ್ಯ ಹೊರತುಪಡಿಸಿದರೆ ಪೆಟ್ರೋಲ್‌ ಬೆಲೆಯು 
ಕರ್ನಾಟಕಡಲ್ಲಿಯೇ ಕಡಿಮೆ ಇರುತ್ತದೆ. ಡೀಸೆಲ್‌ ಬೆಲೆಯು 
ದಕ್ಷಿಣದ ಇತರ ರಾಜ್ಯಗಳಿಗಿಂತ ಕರ್ನಾಟಕದಲ್ಲಿಯೇ ಅತೀ 
ಕಡಿಮೆ ಇರುತ್ತದೆ. 


' 


ರಾಜ್ಯ ಸರ್ಕಾರ ಎಷ್ಟು ತೆರಿಗೆಯನ್ನು 
ಏಧಿಸುತ್ತದೆ; 
(ವಿವರ ಒದಗಿಸುವುದು) 


ಪಷ್ರೋಲ್‌ ಮತ್ತ `ಹಸಲ್‌ಗಳ ಮೇಲೆ] ಪಚ್ರೋರ್‌ ಮತ್ತು`ಡೀಸೆಲ್‌ಗಳ ಮೇಲಿನ ಪಸ್ತುತ'ತರ 


ಪೆಟ್ರೋಲ್‌ : 35% (ರೂ.23.54 ಪೈಸೆ) ಪ್ರತಿ ಲೀಟರ್‌ಗೆ 
ಡೀಸೆಲ್‌ : 24% (ರೂ.16.28 ಪೈಸೆ) ಪ್ರತಿ ಲೀಟರ್‌ಗೆ 


ಸದರಿ ತೆರಿಗೆಯನ್ನು ಕಡಮೆ`'ಮಾಡಿ`ಜನ 


ಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡುವ 
ಪ್ರಸ್ತಾವನೆಯ » ಸರ್ಕಾರದ 
ಮುಂದಿದೆಯೇ? (ಸರ್ಕಾರದ ಸ್ಪಷ್ಟ 


ನಿಲುವನ್ನು ತಿಳಿಸುವುದು) 


ಇಂತಹ ಪ್ರಸ್ತಾವನೆಯು 'ಸರ್ಕಾರದ ಮುಂದಿರುವುದಿಲ್ಲ 


ಸಂಖ್ಯೆ ಆಇ 35 ಸಿಎಸ್‌ಎಲ್‌ 2021 . 


ಒಎಪ್ರೆ 


್‌ 
(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿ 


